ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೦, ೨೦೧೨ ( ಮಾರ್ಗಶಿರ ೨೯, ಶಕ ವರ್ಷ ೧೯೩೪) | ಸಂಚಿಕೆ ೫೦ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 


NOTIFICATION 


No . GOB (l) 1/ 2012, Bangalore , dated : 09th November 2012. 
The following transfers and postings of officers of Judicial Department in the cadre of District Judges and Ad -hoc District 
Judge (Presiding Officer of Fast Track Court) are ordered in the interest of public service , to take effect immediately : 


SI. 


Name of the Officer 


Present Charge 


Charge to which posted 


No. 


2 . 


01 


| 02 


03 


04 


M . S .Balakrishna Presiding Officer, Industrial Proposed for appointment as XXXVI Addl. 
Tribunal, Bangalore . 

City Civil & Sessions Judge, Bangalore 
City . (Special Court for trial of 

Miss . Jayalalitha s case ) (Vacant post) 
| Balasaheb M . Angadi | XLVI Addl. City Civil and | Proposed for appointment as Presiding 
Sessions Judge, Bangalore City Officer , Industrial Tribunal , Bangalore. 

( vice Sri.M .S .Balakrishna - transferred) 
Rajashekhar 

Prl. Judge , Family Court, D .K . District and Sessions Judge , Shimoga , 
Malleshappa Shettar Mangalore 

(Vice Smt.S ,Mahalaxmi Nerale 

transferred ) 
D . Visweshwara Bhat | Addl. City Civil and Sessions Prl . District and Sessions Judge , Bellary , 
Judge , Bangalore City 

(Vice Smt. Uma M .G . - Transferred ) 
Chandramalle 

Prl. Judge , Family Court , Prl. District and Sessions Judge , 
Gowda Davanagere 

Davanagere . (Vacant post) 
Ravindra M . Vaidya Presiding Officer , Labour Court , District and Sessions Judge , U . K . Karwar, 
Bangalore 

(Vice Sri.V . Srishananda Transferred) 
| K . Ninge Gowda VIII Addl. City Civil and Sessions Prl. District and Sessions Judge , Bijapur. 
Judge , Bangalore City 

(Vacant post) 
Avin Tippanna || Addl . District and Sessions District and Sessions Judge , Gadag. 
Hanumappa Judge , Dharwad . 

(Vice Sri. R .J. Satish Singh - Transferred ) 
(೭೭೩ ) 


| D . VISWVe 


05 


06 


07 


08 


228 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೦ , ೨೦೧೨ 


200 - 9 


Name of the Officer 


Present Charge 


Charge to which posted 


No . 


2 


4 


09 


Vasant 
Hanumanthrao 
Kulkarni 


| Addl. District and Sessions 
Judge , Raichur. 


10 


M .K .Prahalada 


Addl. District and Sessions 
Judge , Chitradurga 
Presiding Officer, Industrial 
Tribunal, Mysore 


17 


| V .G , Savadkar 


12 


S .Renuka Prasad 


| Prl . Judge , Family Court , Mysore 


13 


H .S . Kamala 


IV Addl. District & Sessions 
Judge, Mysore. 


14 


G .D . Narasimha 
Murthy 


| Addl. District & Sessions 
Judge, D .K . Mangalore. 


15 


S .B.Gunjigavi 


Sessions 


IV Addl. District & 
Judge , Gulbarga 


16 


Shankar Manikrao 
Patil 


XLVII Addl. City Civil & Sessions 
Judge , Bangalore city 


17. 


Nelhal Sharanappa 


| Addl. District & Sessions 
Judge, Gulbarga. 


District and Sessions Judge , Bagalkot. 
(Vice Sri. Shivashankar Amarannavar - 
transferred ) 
District and Sessions Judge , Ramanagara . 
(Vice Sri. N . Rudramuni - transferred ) 
District and Sessions Judge , 
Chamarajanagar. (Vice Master 
R .K .G .M .M .Mahaswamiji – transferred) 
District and Sessions Judge , Yadgir (Vice 
Sri. Hanchate Sanjeevkumar - transferred ) 
Proposed for appointment as Prl. Judge , 
Family Court , Mysore . (Vice Sri.S ,Renuka 
Prasad - Transferred ) 
Proposed for appointment as Prl. Judge 
Family Court, D .K . Mangalore. (Vice Sri. 
R .M . Shettar - Transferred ) 

Addl. District & Sessions Judge, 
Gulbarga . (Vice Sri. Nehal Sharanappa 
transferred ) 
Proposed for appointment as Presiding 
Officer, Labour Court, Bangalore. 
(Vice Sri. R .M .Vaidya - transferred) 
IV Addl. District & Sessions Judge, 
Gulbarga. (Vice Sri. S.B . Gunjigavi 
transferred ) 
Proposed for appointment as XLIX Addl. 
City Civil & Sessions Judge, Bangalore 
city. (Special Court created vide G .O .No. 
LAW 231 LCE 2010 dated 19-07 - 2012 for 
trial of cases filed under National 
Investigation Agency Act, 2008 ) 

AND 
He is concurrently appointed as the 
Presiding Officer of the Court of || Addl. 
City Civil & Sessions Judge, Bangalore 
City . 
| Addl. District & Sessions Judge, 
D.K . Mangalore. ( Vice Sri. G .D . Narasimha 
Murthy - transferred ) 
IV Addl. District & Sessions Judge, 
Mysore. (Vice Smt. H .S . Kamala - 
transferred ) 
| Addl. City Civil & Sessions Judge , 
Bangalore City . (Vice Sri. D .Vishweshwara 
Bhat - transferred) 

AND 


18 


S . R . Sindgi 


|| Addl. City Civil & Sessions 
Judge, Bangalore city 


19 


Majage Nijagunappa 


III. Addl. District & Sessions 
Judge, D.K. Mangalore . 


20 


N . Rudramuni 


Sessions Judge, 


District & 
Ramanagara 


Sessions 


Judge , 


Shivashankar 
Amarannavar 


District & 
Bagalkot. 


200 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೦ , ೨೦೧೨ 


2233 


Name of the Officer 


Present Charge 


Charge to which posted 


No . 


3 


22 


R .J. Satish Singh 


23 


Uma. M . G 


He is concurrently appointed as the 
Presiding Officer of the Court of L Addl. 
City Civil & Sessions Judge , Bangalore 
City . (Newly created Children Court under 
G .O.No. LAW 114 LCE 2011 

dated 11 -07 -2011) 
District & Sessions Judge, | Addl. District & Sessions Judge, Raichur. 
Gadag . 

(Vice Sri. V .H . Kulkarni - transferred ) 
Prl. District & Sessions Judge , | || Addl. District & Sessions Judge , D .K . 
Bellary 

Mangalore (Vice Sri . P. N . Desai - 

transferred) 
District & Sessions Judge , XLVI Addl. City Civil & Sessions Judge , 
U .K . Karwar. 

Bangalore City . (Vice Sri. B . M . Angadi - 

transferred ) 
District & Sessions Judge , Addl. District & Sessions Judge , 
Yadgir. 

Chitradurga (Vice Sri. M .K . Prahalada - 

transferred ) 
| District & Sessions Judge , XLVII Addl. City Civil & Sessions Judge , 
Shimoga . 

Bangalore City . (Vice Sri. S .M . Patil - 
transferred ) 


24 


V .Srishananda 


25 


Hanchate 
Sanjeevkumar 


26 


S . MahalaxmiNerale 


27 


Judge , 


Master R .K .G .M .M . 
Mahaswamiji 


District & Sessions 
Chamarajanagar 


28 


P .N .Desai 


11 Addl. District & Sessions 
Judge, D .K . Mangalore . 


VIII Addl. City Civil & Sessions Judge , 
Bangalore City. (Vice Sri. K . Ningegowda – 
transferred) 
III Addl. District & Sessions Judge, 
D .K . Mangalore. (Vice Sri. Majage 
Nijagunappa – transferred ) 
Proposed for appointment as Presiding 
Officer, Industrial Tribunal, Mysore . (Vice 
Sri. V .G .Savadkar – transferred ) 
XX Addl. City Civil & Sessions Judge , 
Bangalore City . (Vacant Post) 


29 


Ashwathnarayana 


Sessions 


IV Addl. District & 
Judge , Mysore. 


30 


P . S . Balikai 


Presiding Officer, Fast Track 
Court -I, U .K . Karwar. 


By order of the High Court, 

P . KRISHNA BHAT, 
Registrar General. 


P .R . 1305 


HIGH COURT OF KARNATAKA 


NOTIFICATION 


No . HCE. 1146 /2012, Bangalore , Dated : 21st November 2012 . 
Sri . N .Lakshminarasaiah , Court Officer of this office is permitted to retire from service on attaining the age of 
superannuation w .e.f. the afternoon of 30 -11 -2012 and he will be relieved of his duties in this office on the afternoon of 30 - 11-2012. 


By Order of Hon ble the Chief Justice , 

K .S .MUDAGAL , 
Registrar (Judicial). 


P . R . 1306 


೭೭ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೨೦ , ೨೦೧೨ 


ಭಾಗ - ೨ 


ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಇಡಿ 25 ಡಿಪಿಐ 2012( ಭಾ ), ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್ , 2012 . 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ ಅಧಿಕಾರಿ 
ಶ್ರೀಮತಿ ಹೆಚ್. ಎಂ . ಪ್ರೇಮಾ, ಉಪನ್ಯಾಸಕರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಬೆಳಗಾವಿ ಇವರಿಗೆ ರೂ . 36300 - 53850 ರ ಗ್ರೂಪ್- ಎ ಹಿರಿಯ 
ವೇತನ ಶ್ರೇಣಿಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ 
ಸಂಸ್ಥೆ, ದಾವಣಗೆರೆ ಹುದ್ದೆಗೆ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು ಹೆಚ್ .ಎನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 1307 

ಶಿಕ್ಷಣ ಇಲಾಖೆ ( ಆಡಳಿತ). 


ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಇಡಿ 220 ಡಿಜಿಎಂ 2011 , ಬೆಂಗಳೂರು, ದಿನಾಂಕ : 16ನೇ ಜುಲೈ , 2012 . 
ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಗ್ರೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಯಲ್ಲಿ ನಿಯಮ - 32ರಡಿ ಸ್ವತಂತ್ರ 
ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ರವಿಶಂಕರ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ , ಚಿತ್ರದುರ್ಗ ತಾಲ್ಲೂಕು ಇವರಿಗೆ ಗ್ರೂಪ್- ಎ ಕಿರಿಯ ವೇತನ 
ಶ್ರೇಣಿ 
( 2012ರ ಪರಿಷ್ಕೃತ ವೇತನ ಶ್ರೇಣಿ) 7, 28,100 -50,100ರಲ್ಲಿ ಭವಿಷ್ಯವರ್ತಿಯಾಗಿ ಅನ್ವಯವಾಗುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರು ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು ಹೆಚ್.ಎನ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P R . 1308 

ಶಿಕ್ಷಣ ಇಲಾಖೆ (ಸಮಿತಿಗಳು). 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 485 ಎಸ್ಎಸ್ಟಿ 2012 , ಬೆಂಗಳೂರು, ದಿನಾಂಕ : 03ನೇ ಅಕ್ಟೋಬರ್, 2012. 
ಕಾವೇರಿ ನೀರಿನ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಬಹುದಾದಂಥ ಚಳುವಳಿಗಳನ್ನು ನಿಭಾಯಿಸಿ, ನಿಯಂತ್ರಿಸಲು ಹಾಗೂ ಮಂಡ್ಯ 
ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ 1973ರ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆಯ ಕಲಂ 21ರನ್ವಯ ಈ 
ಕೆಳಕಂಡ ಅಧಿಕಾರಿಗಳನ್ನು ಅವರವರ ಹೆಸರಿನ ಮುಂದೆ ನಮೂದಿಸಿರುವ ಪ್ರದೇಶಗಳ ವ್ಯಾಪ್ತಿಗೆ ಅನ್ವಯಿಸುವಂತೆ ವಿಶೇಷ ದಂಡಾಧಿಕಾರಿಗಳನ್ನಾಗಿ 
ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ನೇಮಿಸಿದೆ. 
ವಿಶೇಷ ದಂಡಾಧಿಕಾರಿಯಾಗಿ ನೇಮಕ ಮಾಡಿರುವ 

ಮೊಬೈಲ್ 

ವಿಶೇಷ ದಂಡಾಧಿಕಾರಿಯಾಗಿ 
ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ದೂರವಾಣಿ 

ಕರ್ತವ್ಯ ನಿರ್ವಹಿಸುವ ವ್ಯಾಪ್ತಿ 
- ಶ್ರೀ /ಶ್ರೀಮತಿ 


ಸಂಖ್ಯೆ 


ಮಂಡ್ಯ ಗ್ರಾಮಾಂತರ ಠಾಣಾ 


9480872001 


ವ್ಯಾಪ್ತಿ 


ಮಹೇಶ್, ಉಪ ಕಾರ್ಯದರ್ಶಿ ( ಆಡಳಿತ) ಜಿಲ್ಲಾ 
ಪಂಚಾಯತ್, ಮಂಡ್ಯ . 
ಸಿ. ರಾಜು, ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ 
ಕೋಶ, ಮಂಡ್ಯ 


9741414600 


ಮದ್ದೂರು ತಾಲ್ಲೂಕು ಗೆಜ್ಜಲಗೆರೆ 
ಹಾಗೂ ಸುತ್ತಮುತ್ತ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೦ , ೨೦೧೨ 


ಕ್ರ.ಸಂ 


ವಿಶೇಷ ದಂಡಾಧಿಕಾರಿಯಾಗಿ ನೇಮಕ ಮಾಡಿರುವ 
ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

- ಶ್ರೀ /ಶ್ರೀಮತಿ 


ವಿಶೇಷ ದಂಡಾಧಿಕಾರಿಯಾಗಿ 
ಕರ್ತವ್ಯ ನಿರ್ವಹಿಸುವ ವ್ಯಾಪ್ತಿ 


ಮೊಬೈಲ್ 
ದೂರವಾಣಿ 
ಸಂಖ್ಯೆ 


9900239890 


ಬೆಸಗರಹಳ್ಳಿ ಮತ್ತು ಕೊಪ್ಪ 
ಹೋಬಳಿ 


ವೆಂಕಟರಮಣರೆಡ್ಡಿ , ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ , 
ಮಂಡ್ಯ ಜಿಲ್ಲೆ. 
ಲಕ್ಷ್ಮಣ ನಾಯಕ್, ಜಿಲ್ಲಾ ಹಿಂದುಳಿದ ಮತ್ತು 
ಅಲ್ಪಸಂಖ್ಯಾತರ ಇಲಾಖೆ, ಮಂಡ್ಯ ಜಿಲ್ಲೆ. 
ಲೋಕೇಶ್, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ 
ಇಲಾಖೆ, ಮಂಡ್ಯ . 
ಡಾ||ಬಿ . ನರಸಿಂಹಮೂರ್ತಿ, ಉಪ ನಿರ್ದೇಶಕರು , 
ಪಶುಸಂಗೋಪನಾ ಇಲಾಖೆ, ಮಂಡ್ಯ . 


ಕೆ. ಎಂ .ದೊಡ್ಡಿ ಪೊಲೀಸ್ ಠಾಣಾ 9845477902 
ವ್ಯಾಪ್ತಿ 
ಮಳವಳ್ಳಿ ಗ್ರಾಮಾಂತರ ಪೊಲೀಸ್ | 9844184899 


ಠಾಣಾ ವ್ಯಾಪ್ತಿ 


ಬಸರಾಳು ಮತ್ತು ಕೆರಗೋಡು 


9448812190 


ಠಾಣಾ ವ್ಯಾಪ್ತಿ 


| ಕೆ. ನರೇಂದ್ರಬಾಬು, ಉಪ ನಿರ್ದೇಶಕರು, 
ಪಶುಸಂಗೋಪನಾ ಇಲಾಖೆ, ಮಂಡ್ಯ. 


ಶಿವಳ್ಳಿ ಠಾಣಾ ವ್ಯಾಪ್ತಿ 


9448999224 


1) ಹೆಚ್.ಎಲ್. ನಾಗರಾಜು, ತಹಶೀಲ್ದಾರ್‌ ಹಾಗೂ 

ತಾಲ್ಲೂಕು ಕಾ .ನಿ . ದಂಡಾಧಿಕಾರಿ, ಕೆ. ಆರ್.ಪೇಟೆ. 
2) ರಾಜೇಂದ್ರ, ಕಾರ್ಯನಿರ್ವಾಹಕಾಧಿಕಾರಿ( ಪ್ರ) 
ತಾಲ್ಲೂಕು ಪಂಚಾಯಿತಿ, ಶ್ರೀರಂಗಪಟ್ಟಣ ತಾಲ್ಲೂಕು 


9 | ಬಸವರಾಜು, ಕಾರ್ಯನಿರ್ವಾಹಕಾಧಿಕಾರಿ 

ತಾಲ್ಲೂಕು ಪಂಚಾಯಿತಿ, ಪಾಂಡವಪುರ ತಾಲ್ಲೂಕು 


ಕೆ.ಆರ್.ಪೇಟೆ ತಾಲ್ಲೂಕು ಜೊತೆಗೆ | 9480695290 
ಕೆ. ಆರ್. ಸಾಗರ ಠಾಣಾ ವ್ಯಾಪ್ತಿಯ 
ಹೆಚ್ಚುವರಿ ವಿಶೇಷ ದಂಡಾಧಿಕಾರಿ 
ಕೆ.ಆರ್. ಸಾಗರ ಪೊಲೀಸ್ ಠಾಣಾ 
ವ್ಯಾಪ್ತಿ ಮತ್ತು ಪಶ್ಚಿಮ ಸೇತುವೆಯ 
ಪಕ್ಕದ ಪಾರ್ಕಿಂಗ್ ಪ್ರದೇಶ 
ವ್ಯಾಪ್ತಿಯವರೆಗೆ 
ಮೇಲುಕೋಟೆ ಪೊಲೀಸ್ ಠಾಣಾ 9480872125 
ವ್ಯಾಪ್ತಿ ಹಾಗೂ ಕೆ.ಆರ್.ಎಸ್ 
ನಾರ್ಥಬ್ಯಾಂಕ್ ಮತ್ತು ಗೇಟ್ 
ವ್ಯಾಪ್ತಿ 
ಕೆ. ಆರ್.ಪೇಟೆ ಗ್ರಾಮಾಂತರ 9480872105 
ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು 
ಕೆ.ಆರ್. ಎಸ್ . ನ 
ಸಂತೇಮೈದಾನದಿಂದ 
ಹುಲಿಕೆರೆವರೆಗೆ 


ಚಂದ್ರಮೌಳಿ, ಕಾರ್ಯನಿರ್ವಾಹಕಾಧಿಕಾರಿ, 


ತಾಲ್ಲೂಕು ಪಂಚಾಯಿತಿ, ಕೆ . ಆರ್.ಪೇಟೆ 


ಸತ್ಯನಾರಾಯಣ, ಕಾರ್ಯನಿರ್ವಾಹಕಾಧಿಕಾರಿ, ಬೆಳ್ಳೂರು ಮತ್ತು ಬಿಂಡಿಗನವಿಲೆ | 9480872120 
ತಾಲ್ಲೂಕು ಪಂಚಾಯಿತಿ, ನಾಗಮಂಗಲ ತಾಲ್ಲೂಕು 

ಠಾಣಾ ವ್ಯಾಪ್ತಿ 
ಮಂಜುಳ ಹೆಚ್ . ಪಿ , ಜಿಲ್ಲಾ ಯುವಜನ ಕ್ರೀಡಾಧಿಕಾರಿ , | ಮಂಡ್ಯ ನಗರ ಪೂರ್ವ 

9886777792 
ಮಂಡ್ಯ 

ಠಾಣೆ ವ್ಯಾಪ್ತಿ 
| ರಮ್ಯ , ಭೂ ದಾಖಲೆಗಳ ಉಪ ನಿರ್ದೇಶಕರು, ಮಂಡ್ಯ | ಮಂಡ್ಯ ನಗರ ಪಶ್ಚಿಮ ಠಾಣೆ | 9945822696 

ವ್ಯಾಪ್ತಿ 


13 


| 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪ್ರಕಾಶ ವೈ .ಕೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ ). 


P . R . 1309 


೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೦ , ೨೦೧೨ 


ಭಾಗ - ೨ 


HIGH COURT OF KARNATAKA 


CIRCUIT BENCH , DHARWAD 


NOTIFICATION 


No. HCE /CBD / 35/ 2012, Dated : 20th November 2012. 


Sri. K .S . Lingaraju, Assistant Registrar of this office has been granted Earned Leave for 8 days from 31-08 -2012 to 
07 -09 -2012 (bdi) on medical grounds and to avail suffix general holidays on 08 -09 -2012 and 09 -09 -2012 and to leave the Head 
Quarters during the leave period . 


Sri. Neelappa Bover, Section Officer of this office has been placed in additional charge during the said officer leave period . 


Sri. K .S . Lingaraju , Assistant Registrar of this office has assumed charge on the F /N of 10 -09- 2012 . 


H .R . DESHPANDE , 
Additional Registrar General, 
High Court of Karnataka , 
Circuit Bench , Dharwad. 


P . R . 1310 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸುಇ 710 ಸಅಸೇ 2012 , ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ , 2012. 


ಶ್ರೀ ಎಂ . ಎಂ . ಲಕ್ಷೇಶ್ವರ್‌, ಸರ್ಕಾರದ ಜಂಟಿ ಕಾರ್ಯದರ್ಶಿ , ವಿಶೇಷ ಕೋಶ, ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)( ಎ) ರನ್ವಯ 
ದಿನಾಂಕ : 30 - 11 - 2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3). 


P . R . 1311. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 619 ಸಅಸೇ 2012 , ಬೆಂಗಳೂರು, ದಿನಾಂಕ: 26ನೇ ನವೆಂಬರ್, 2012 . 


ಶ್ರೀಮತಿ ಎ. ಎಂ .ದೇವಕಿ, ಆಪ್ತ ಕಾರ್ಯದರ್ಶಿ(ಗ್ರೇಡ್ -2), ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು 1958ರ ನಿಯಮ 285 (1)( ಎ) ರ ಅನ್ವಯ ದಿನಾಂಕ: 30 -11 - 2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


P . R . 1312 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3 ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೨೦ , ೨೦೧೨ 


೭೭೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 621 ಸಅಸೇ 2012 , ಬೆಂಗಳೂರು, ದಿನಾಂಕ : 29ನೇ ನವೆಂಬರ್ , 2012. 


ಶ್ರೀ ಪಿ .ಉಮಬಾಯಿ , ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು 1958ರ ನಿಯಮ 285 (1)( ಎ) ಅನ್ವಯ ದಿನಾಂಕ: 30 - 11 - 2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಸ್ವ - ಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


PR, 1313 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಾರಿಇ 144 ಸಾಇಸೇ 2012, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್, 2012 . 
ಸಾರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 32 ರಡಿಯಲ್ಲಿ ಅವರ ಹೆಸರಿನ ಎದುರಿಗೆ 
ನಮೂದಿಸಿರುವ ಖಾಲಿ ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿಟ್ಟು ನೇಮಿಸಲಾಗಿದೆ. 


ಕ್ರಸ 


ಹೆಸರು 


ಸ್ವತಂತ್ರ ಪ್ರಭಾರ ವಹಿಸಿ ನಿಯುಕ್ತಿಗೊಳಿಸಲಾಗಿರುವ 

ಪ್ರಾದೇಶಿಕ ಸಾರಿಗೆ ಕಛೇರಿ 


1 


| 


ರೇಮಂಡ್ ಡಿ ಆಲ್ವೇಡಾ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಹಾಸನ 


ಡಿ. ರಮೇಶ್ ದುಬೇ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು ಪೂರ್ವ 


ನಫೀಜ್ ಅಹ್ಮದ್ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ರಾಮನಗರ 


4 


. 


ಕೆ. ಪಂಪಾವತಿ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ದಾವಣಗೆರೆ 


ಅರುಣ್ಕುಮಾರ ಸಿಂಗ್ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು ಪಶ್ಚಿಮ 


ಹೆಮ್.ಎಮ್.ಶಿವಕುಮಾರ್ ಆರಾಧ್ಯ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಯಲಹಂಕ ( ದಿನಾಂಕ: 
31 -12 - 2012 ರಂದು ಶ್ರೀ ಬಿ . ಸದಾಶಿವ ಇವರ 
ವಯೋನಿವೃತ್ತಿಯಿಂದ ತೆರವಾಗಲಿರುವ ಸ್ಥಳಕ್ಕೆ) 


ಟಿ.ಸನತ್ ಕುಮಾರ್ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಬೀದರ್‌. 


ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ನೇರ ನೇಮಕಾತಿಯ ಮೂಲಕ ಸದರಿ ಹುದ್ದೆಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡುವವರೆಗೆ ಮಾತ್ರ 
ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ, ಬೀರೇಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


P . R . 1314 


೭೮೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಡಿಸೆಂಬರ್ ೨೦, ೨೦೧೨ 


ಭಾಗ - ೨ 


ಇಂಧನ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಇಎನ್ 127 ಸಮನ್ವಯ 2012, ಬೆಂಗಳೂರು, ದಿನಾಂಕ: 16ನೇ ನವೆಂಬರ್ , 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 166 ಎಸ್ಎಫ್ ಪಿ 2012 ದಿನಾಂಕ: 10 - 10 - 2012ರಲ್ಲಿ ಶ್ರೀ ಎಂ . ಎಸ್ .ಗೌಡರ್, ಐಎಫ್‌ಎಸ್ , 
(ಕೆಎನ್ -1984), ಅವರನ್ನು ಸರ್ಕಾರದ ಕಾರ್ಯದರ್ಶಿ ( ಪರಿಸರ), ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಇಲ್ಲಿಗೆ ವರ್ಗಾಯಿಸಿದೆ. ಅದರಂತೆ, 
ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 51 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಎಂ . ಎಸ್.ಗೌಡರ್, ಐ .ಎಫ್. ಎಸ್ , ( ಕೆಎನ್ - 1984), ಸರ್ಕಾರದ ಕಾರ್ಯದರ್ಶಿ ( ಪರಿಸರ) ಇವರನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ, ಶ್ರೀ ಕನ್ವರ್‌ಪಾಲ್ , ಐಎಫ್ಎಸ್ ( ಕೆಎನ್ - 79 ) ಇವರ 
ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 1315 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ:ಲೋಣ 13 ಪಿಡಬ್ಲೂಸಿ 2012 , ಬೆಂಗಳೂರು, ದಿನಾಂಕ: 30ನೇ ನವೆಂಬರ್ , 2012. 
ಶ್ರೀ ಎ.ಎನ್.ತ್ಯಾಗರಾಜ್ , ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು( ದಕ್ಷಿಣ), ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ 
ನಿರ್ಮಾಣ ನಿಗಮದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8 ( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಈ ಕೂಡಲೇ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಎಸ್ . ವಿರಕ್ತಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಇಲಾಖೆ (ಸೇವೆಗಳು - 2). 


P . R . 1316 


